ಕರ್ನಾಟಕ ವಿಧಾನಸಭೆ 


ಹದಿನಾಲ್ಲನೇ ವಿಧಾನಸಭೆ 
(ಎಂಟನೇ ಅಧಿವೇಶನ) 


ಕಾರ್ಯಕಲಾಪಗಳ ಪಟ್ಟಿ 


ಗುರುವಾರ, ದಿನಾಂಕ 30ನೇ ಜುಲೈ. 2೨೦15 
(ಸಮಯ: ಬೆಳಗ್ಗೆ 1.೦೦ ಗಂಟೆಗೆ) 


ಕ | ಸಂತಾಪ ಸೂಚನೆ ] 
೦ ಸಭೆಯ ಮುಂದಿಡಲಾಗುವ ಕಾಗದ ಪತ್ರಗಳು _ 


ಸದಸ್ಯರಿಗೆ ಈಗಾಗಲೇ ಪ್ರತ್ಯೇಕವಾಗಿ ಕಳುಹಿಸಲಾಗಿರುವ ಐದನೇ ಪಟ್ಟಯ ರೀತ್ಯಾ. 


ವಿಧೇಯಕವನ್ನು ಪರ್ಯಾಲೋಚಿಸುವುದು ಹಾಗೂ ಅಂಗೀಕರಿಸುವುದು 


ಕರ್ನಾಟಕ ಲೋಕಾಯುಕ್ತ (ತಿದ್ದುಪಡಿ) ವಿಧೇಯಕ, ೭೦15 
ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿ) ಅವರು:- 


ಅ) 2೦1೮ನೇ ಸಾಅನ ಲೋಕಾಯುಕ್ತ (ತಿದ್ದುಪಡಿ) 
ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು. 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


4. ನಿಯಮ 69ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 
ವಿಷಯಗಳ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


1. ಶ್ರೀಯುತರುಗಳಾದ ಜಗದೀಶ್‌ ಶೆಟ್ಟರ್‌. ಬಸವರಾಜ್‌ ಬೊಮ್ಮಾಯಿ. 
ವಿಶ್ವೇಶ್ವರ ಹೆಗಡೆ ಕಾಗೇರಿ. ಎಸ್‌.ಸುರೇಶ್‌ಕುಮಾರ್‌. ಸಿ.ಟ.ರವಿ, 
ಜ.ಎನ್‌.ವಿಜಯಕುಮಾರ್‌ ಹಾಗೂ ಇತರರು ಚಿ.ಜಿ.ಎ೦.ಪಿ. ವ್ಯಾಪ್ತಿಯಲ್ಲಿ ಘನತ್ಯಾಜ್ಯ 
ನಿರ್ವಹಣೆಗೆ ತಯಾರಿಸಲಾಗಿರುವ ನೂತನ ಟೆಂಡರ್‌ ಅಂದಾಜು ಪಟ್ಟಯಲ್ಲನ ಅಕ್ರಮದ 
ಬಗ್ಗೆ ಪ್ರಸ್ತಾಪಿಸಲು ನೀಡಿರುವ ಸೂಚನೆಯ ಮೇಲೆ ನಡೆದ ಚರ್ಚೆಗೆ ಸರ್ಕಾರದ ಉತ್ತರ 


ಹು.ತಿ.ನೋ.. 


1 
NS) 
1 


. ಶ್ರೀಯುತರುಗಳಾದ ಕೆ.ಎಸ್‌.ಪುಟ್ಟಣ್ಣ 
ಡಾ। ಉಮೇಶ್‌ ಜ. ಜಾಧವ್‌ ಅವರುಗಳು ಮಂಡ್ಯ ಜಲ್ಲೆಯಲ್ಲಿ ಅಕ್ರಮವಾಗಿ 
ನಡೆಯುತ್ತಿರುವ ಗಣಿಗಾರಿಕೆಯ ಬಗ್ಗೆ ಪ್ರಸ್ತಾಪಿಸಲು ನೀಡಿರುವ ಸೂಚನೆಯ ಮೇಲೆ 


ಚರ್ಚೆ. 


ಯೇ. ಅಶೋಕ ಖೇಣಿ ಮತ್ತು 


. ಶ್ರೀಯುತರುಗಳಾದ ಎಸ್‌.ಆ.ಸೋಮಶೇಖರ್‌. ಡಿ.ಜ.ಶಾ೦ತನಗೌಡ, ಕೆ.ಷಡಕ್ಷರಿ, 
ಜಿ.ಎ. ಬಸವರಾಜ, ವಡ್ನಾಳ ರಾಜಣ್ಣ ಹಾಗೂ ಇತರರು ಹೆಮ್ಮಿಗೆಪುರ ಹಾಗೂ 
ಅ೦ಗಧೀರನಹಳ್ಳಿಯಲ್ಲ ಬೆ೦ಗಳೂರು ಅಭಿವೃದ್ಧಿ ಪ್ರಾಧಿಕಾರದವರು ನಿರ್ಮಿಸಿರುವ 
ಬನಶಂಕರಿ 6ನೇ ಹಂತದ ಬಡಾವಣೆಯಲ್ಲ ನಕಲ ದಾಖಲೆ ನೀಡಿ ನಿವೇಶನ ಹಾಗೂ 
ಹಣ ಪಡೆದಿರುವ ಪ್ರಕರಣದ ಬಗ್ಗೆ ಪ್ರಸ್ತಾಪಿಸಲು ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


. ಶ್ರೀಯುತರುಗಳಾದ ಎನ್‌.ಹೆಚ್‌. ಕೋನರಡ್ಡಿ. ಸಿ.ಎಸ್‌.ಶಿವಳ್ಳಿ. ಅ.ಆರ್‌.ಯಾವಗಲ್‌ 
ಮತ್ತು ವಿನಯ್‌ ಆರ್‌. ಕುಲಕರ್ಣಿ ಅವರುಗಳು ಹುಬ್ಬಳ್ಳಿ-ಧಾರವಾಡ, ನವಲಗುಂದ 
ಮತ್ತು ಕುಂದಗೋಳ ತಾಲ್ಲೂಕುಗಳ ನಗರ ಹಾಗೂ ಗ್ರಾಮಗಳಗೆ ಶಾಶ್ವತ ಕುಡಿಯುವ 
ನೀರನ್ನು ಸರಬರಾಜು ಮಾಡಲು ಹೊಸ ಪೈಪ್‌ ಲೈನ್‌ ಅಳವಡಿಸುವ ಬಗ್ಗೆ ಪ್ರಸ್ನಾಪಿಸಲು 
ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


. ಶ್ರೀಯುತರುಗಳಾದ ಹೆಚ್‌.ಎಸ್‌.ಶಿವಶ೦ಕರ್‌, ವೈ.ಎಸ್‌.ವಿ.ದತ್ತಾ. ಸಿ.ಟಿ. ರವಿ ಮತ್ತು 
ವಿಸುನೀಲ್‌ಕುಮಾರ್‌ ಅವರುಗಳು ದಾವಣಗೆರೆ ಚೇತನ ಎಜುಕೇಷನಲ್‌ ಟ್ರಸ್ಟ್‌ ಇವರು 
ಮೂಲಭೂತ ಸೌಕರ್ಯಗಳನ್ನು ಹೊಂದಿಲ್ಲವೆಂದು ಮಾನ್ಯತೆ ರದ್ದುಪಡಿಸಿ 
ಉಚ್ಛನ್ಯಾಯಾಲಯವು ಆದೇಶ ಹೊರಡಿಸಿರುವುದರಿ೦ದ ವಿದ್ಯಾರ್ಥಿಗಳಗೆ 
ಉಂಟಾಗಿರುವ ತೊಂದರೆಯ ಬಗ್ಗೆ ಪ್ರಸ್ನಾಪಿಸಲು ನೀಡಿರುವ ಸೂಚನೆಯ ಮೇಲೆ 
ಚರ್ಚೆ. 


. ಶ್ರೀಯುತರುಗಳಾದ ಜಗದೀಶ್‌ ಶೆಟ್ಟರ್‌, ಗೋವಿಂದ ಎಂ. ಕಾರಜೋಳ, 
ಬಸವರಾಜ ಬೊಮ್ಮಾಯಿ, ಎಸ್‌. ಮುನಿರಾಜು. ಎಂ. ಸತೀಶ್‌ ರೆಡ್ಡಿ ಮತ್ತು 
ಎಂ.ಪಿ. ಅಪ್ಪಚ್ಚು ರಂಜನ್‌ ಅವರುಗಳು ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಗಳ 
ವಿಶ್ವವಿದ್ಯಾಲಯದಲ್ಲಿ ನಡೆದಿರುವ ಅಕ್ರಮ ನೇಮಕಾತಿಯಿಂದ ಅರ್ಹ ಅಭ್ಯರ್ಥಿಗಳಗೆ 
ಅನ್ಯಾಯವಾಗಿರುವ ಬಗ್ಗೆ ಪ್ರಸ್ನಾಪಿಸಲು ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


. ಶ್ರೀಯುತರುಗಳಾದ ಐ೦.ಟ.ಕೃಷ್ಣಪ್ಪ. ಸಿ.ಬಿ. ಸುರೇಶ್‌ಬಾಬು, ಎಸ್‌.ಆರ್‌.ಶ್ರೀನಿವಾಸ್‌ 
ಮತ್ತು ಎಸ್‌. ಮಧುಬಂಗಾರಪ್ಪ ಅವರುಗಳು ತುರುವೇಕೆರೆ ಪಟ್ಟಣಕ್ಕೆ ಕುಡಿಯುವ ನೀರು 
ಸರಬರಾಜು ಮಾಡುವ ಕೆರೆಯಲ್ಲ ಮೀನುಗಾರಿಕೆಗೆ ಅವಕಾಶ ಮಾಡಿಕೊಟ್ಟರುವುದರಿ೦ದ 
ಕುಡಿಯುವ ನೀರು ಕಲುಷಿತಗೊಂಡಿರುವ ಬಗ್ಗೆ ಪ್ರಸ್ತಾಪಿಸಲು ನೀಡಿರುವ ಸೂಚನೆಯ 
ಮೇಲೆ ಚರ್ಚೆ. 


ಪು.ತಿ.ನೋ.. 


pS 
೫ ಫಿ ಇ 


ಕ ೮. ಗಮನ ಸೆಳೆಯುವ ಸೂಚನೆಗಳು | 


ಶ್ರೀಯುತರುಗಳಾದ ಡಾ|| ಶಿವರಾಜ ಪಾಟೀಲ್‌, ಬಅ.ಆರ್‌.ಪಾಟೀಲ್‌, 
ಬಸವರಾಜ ರಾಯರೆಡ್ಡಿ, ಹಂಪನಗೌಡ ಬಾದರ೯. ಜ.ಹ೦ಪಯ್ಯ ಸಾಹುಕಾರ ಬಲ್ಲಟಗಿ. 
ಪ್ರತಾಪಗೌಡ ಪಾಟೀಲ್‌ ಹಾಗೂ ಇತರರು ರಾಯಚೂರಿನಲ್ಲಿ ಐ.ಐ.ಟಿ ಸ್ಥಾಪಿಸುವ ಬಗ್ಗೆ 
ಮಾನ್ಯ ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಜೆ.ಆರ್‌.ಲೋಖೋ ಅವರು ದಕ್ಷಿಣ ಕನ್ನಡ ಜಲ್ಲೆಯ ಅನುದಾನಿತ ಪದವಿ ಪೂರ್ವ 
ಕಾಲೇಜು ನೌಕರರಿಗೆ ಹೆಚ್‌.ಆರ್‌.ಎಂ.ಎಸ್‌. ನಲ್ಲ ಪರಿಷ್ಕೃತ ವೇತನ ವ್ಯತ್ಯಾಸದ ಮೊತ್ತ 
ಪರಿಗಣಿಸದೆ ಅನುಮೋದನೆ ನೀಡಿರುವುದರಿ೦ದ ಉಂಟಾಗುತ್ತಿರುವ ತೊಂದರೆಯ ಬಗ್ಗೆ 
ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಜಿ.ಹೆಚ್‌. ಶ್ರೀನಿವಾಸ್‌ ಅವರು ತರಿಕೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ 
ಅಜ್ಜಂಪುರ ಸರ್ಕಾರಿ ಪದವಿ ಕಾಲೇಜನಲ್ಲ ಇಂದ್ದೀಷ್‌ ಮೇಜರ್‌ ಆಯ್ಕೆ ಮಾಡಿಕೊಂಡು 
ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇರುವುದರಿಂದ ಗ್ರಾಮೀಣ 
ಪ್ರದೇಶದ ವಿದ್ಯಾರ್ಥಿಗಳಗೆ ತೊಂದರೆಯಾಗುತ್ತಿರುವ ಬಗ್ಗೆ ಮಾನ್ಯ ಉನ್ನತ ಶಿಕ್ಷಣ 
ಮತ್ತು ಪ್ರವಾಸೋದ್ಯಮ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ವಿಶ್ವನಾಥ (ಆನಂದ) ಚ೦ದ್ರಶೇಖರ ಮಾಮನಿ ಅವರು ಸವದತ್ತಿ ಎಲ್ಲಮ್ಮ ಮತಕ್ಷೇತ್ರ 
ವ್ಯಾಪ್ತಿಯ ಯರಗಟ್ಟಿ ಗ್ರಾಮ ಪಂಚಾಯತಿಯಲ್ಲ ಪರಭಾರೆ ಮಾಡಿರುವ ಆಸ್ತಿಗಳನ್ನು 
ಸಂರಕ್ಷಿಸುವ ಹಾಗೂ ಹಿಂಪಡೆಯುವ ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು 
ಪಂಚಾಯತ್‌ರಾಜ್‌ ಸಚಿವರ ಗಮನ ಸೆಳೆಯುವುದು. 


, ಶ್ರೀ ನಾರಾಯಣಗೌಡ ಅವರು ರಾಜ್ಯದಲ್ಲಿ ಕಳದ ಮೂರು... ವರ್ಷಗಳ೦ದ 
ಸಂಗ್ರಹಿಸಲಾದ ವೃತ್ತಿ ತೆರಿಗೆಯ ಮಾಹಿತಿಯ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ 
ಗಮನ ಸೆಳೆಯುವುದು. 


. ಶ್ರೀ ಹೆಚ್‌.ಕೆ. ಕುಮಾರಸ್ವಾಮಿ ಅವರು ಹಾಸನ ಅಲ್ಲೆ ಗೊರೂರು ಜಲಾಶಯ ಹಿನ್ನೀರಿಗೆ 
ಭರತೂರು ಜನಾರ್ಥ್ಧನಹುಳ್ಟ ಬಳ ನಿರ್ಮಿಸುತ್ತಿರುವ ಸೇತುವೆ ಕಾಮಗಾರಿಯು 
ವಿಳಂಬವಾಗುತ್ತಿರುವುದರಿ೦ದ ಉಂಟಾಗುತ್ತಿರುವ ತೊಂದರೆಗಳ ಬಗ್ಗೆ ಮಾನ್ಯ ಭಾರೀ 
ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಪಿಳ್ಳಮುನಿಶಾಮಪ್ಪ ಅವರು ದೇವನಹಳ್ಳ ತಾಲ್ಲೂಕಿನಲ್ಲಿ ಪರವಾನಿಗೆ ಪಡೆಯದ 
ಗಣಿಗಾರಿಕೆಯನ್ನು ನಡೆಸುತ್ತಿರುವ ಬಗ್ಗೆ. ಮಾನ್ಯ ಮುಖ್ಯಮಂತ್ರಿಯವರ ಗಮನ 
ಸೆಳೆಯುವುದು. 


. ಶ್ರೀ ಜ.ಎಸ್‌.ಪಾಟೀಲ್‌ ಅವರು ಗದಗ ಜಲ್ಲೆಯ 2೦14-15ನೇ ಸಾಅನಲ್ಲ 
ಅತಿವೃಷ್ಟಿಯಿಂದ ಹಾನಿಗೊಳಗಾದ ಠಈರುಳ್ವ ಬೆಳೆದ ರೈತರಿಗೆ ಪರಿಹಾರಧನ 
ವಿತರಣೆಯಾಗದಿರುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


ಪು.ತಿ.ನೋ.. 


1 


ಶ್ರೀ ಕ್ಯಾತಸಂದ್ರ ಎನ್‌. ರಾಜಣ್ಣ ಅವರು ಮಧುಗಿರಿ ತಾಲ್ಲೂಕಿನ ಜೀತವಿಮುಕ್ತರ 
ಮಾಸಾಶನ ಮತ್ತು ಪುನರ್ವಸತಿಯ ಸಹಾಯಧನ ಬಡುಗಡೆಯಾಗದಿರುವ ಬಗ್ಗೆ 
ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಸಚಿವರ ಗಮನ 
ಸೆಳೆಯುವುದು. 


. ಶ್ರೀ ಹೆಚ್‌.ಡಿ.ರೇವಣ್ಣ ಅವರು ಹಾಸನ ನಗರದ ಚನ್ನಪಟ್ಟಣದ ಬಸ್‌ ನಿಲ್ದಾಣದ ಬಳ 


ಹಾಸನ-ಮೈಸೂರು ರಸ್ತೆ ಹಾಗೂ ಹ೦ಗರಹಳ್ಳ ರೈಲ್ವೆ ಮೇಲುಸೇತುವೆ ಕಾಮಗಾರಿಗಳಗೆ 
ಹಣ ಬಡುಗಡೆಯಾಗದೆ ಕಾಮಗಾರಿ ವಿಳಂಬವಾಗಿರುವ ಬಗ್ಗೆ ಮಾನ್ಯ ಮೂಲಭೂತ 
ಸೌಲಭ್ಯ ಅಭಿವೃದ್ಧಿ ಹಾಗೂ ವಾರ್ತಾ ಮತ್ತು ಹಜ್‌ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಸಿ.ಎನ್‌.ಬಾಲಕೃಷ್ಣ ಮತ್ತು ಶ್ರೀ ಹೆಚ್‌.ಡಿ.ರೇವಣ್ಣ ಅವರುಗಳು ಮಂಗಳೂರು 
ಬಂದರಿನಿಂದ ಬೆ೦ಗಳೂರು ಮಾರ್ಗ ಚೆನ್ನೈ ಬಂದರಿಗೆ ನೇರವಾಗಿ ರೈಲ್ವೆ ಸಂಪರ್ಕ 
ಕಲ್ಪಸುವ ಯೋಜನೆಯ ಕಾಮಗಾರಿ ವಿಳಂಬವಾಗಿರುವುದರಿ೦ಂದ ಉಂಟಾಗಿರುವ 
ತೊಂದರೆಯ ಬಗ್ಗೆ ಮಾನ್ಯ ಮೂಲಭೂತ ಸೌಲಭ್ಯ ಅಭಿವೃದ್ಧಿ ಹಾಗೂ ವಾರ್ತಾ ಮತ್ತು 
ಹಜ್‌ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಎಂ.ಸತೀಶ್‌ರೆಡ್ಡಿ ಮತ್ತು ಶ್ರೀ ಎಸ್‌.ಆರ್‌. ವಿಶ್ವನಾಥ್‌ ಅವರುಗಳು ಬೆಂಗಳೂರು 


ಮಹಾನಗರ ವ್ಯಾಪ್ತಿಯ ಅಗರ. ಬೆಳ್ಳಂದೂರು ಭಾಗದಲ್ಲನ ಸರ್ವೆ ನಂ. ೨, 10.13, 16 
ಗಳಲ್ಲ 1೦೦ ಎಕರೆಗಳಷ್ಟು ಭೂಮಿಯನ್ನು ನೀರು ಸಂಸ್ಥರಣಾ ಘಟಕ ಸ್ಥಾಪನೆಗಾಗಿ 
ಮೀಸಲಟ್ಟು ಯೋಜನೆಯನ್ನು ಅನುಷ್ಠಾನಗೊಳಸುವ ಬಗ್ಗೆ ಮಾನ್ಯ 
ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


. ಶ್ರೀ ಸಿ.ಎನ್‌.ಬಾಲಕೃಷ್ಣ ಅವರು ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 


ಚನ್ನರಾಯಪಟ್ಟಣ ತಾಲ್ಲೂಕಿನ ನುಗ್ಗೇಹಳ್ಳೆ ಹಾಗೂ ಸುತ್ತಮುತ್ತಅನ ಗ್ರಾಮಗಳಗೆ 
ಕುಡಿಯುವ ನೀರಿನ ಯೋಜನೆಯ ಭೂಸ್ವಾಧೀನ ಪ್ರಕ್ರಿಯೆ ವಿಳಂಬವಾಗಿರುವ ಬಗ್ದೆ 
ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


6, ಅರ್ಧ ಗಂಟೆ ಕಾಲಾವಧಿ ಚರ್ಚೆ | 


ಎಸ್‌.ಟಿ. ಸೋಮಶೇಖರ್‌ ಅವರು "ತಿಪ್ಪಗೊಂಡನಹಳ್ಳಿ ಜಲಾಶಯದ 
ತ್ರಮುತ್ತಅರುವ ನಿರ್ಬಂಧಿತ ವಲಯದ” ಬಗ್ಗೆ ದಿನಾಂಕ: 29.೦೮.೨೦15ರ 
ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳ ಒಂದನೇ ಪಣ್ಟಯಲ್ಲನ ಪ್ರಶ್ನೆ ಸ೦ಖ್ಯೆ: 1564ಕ್ಕೆ 
ಒದಗಿಸಿರುವ ಉತ್ತರಕ್ಕೆ ಸಂಬಂದಿಸಿದಂತೆ ಅರ್ಧ ಗಂಟಿ ಕಾಲ ಚರ್ಚಿಸುವುದು. 


ಭ್ರ 


ತ 


. ಶ್ರೀ ಗುರು ಪಾಟೀಲ ಶಿರವಾಳ ಅವರು “ಗ೦ಗಾ ಕಲ್ಯಾಣ ಯೋಜನೆಯಡಿ ಕೈಗೊ೦ಡ 


ಕಾಮಗಾರಿಗಳ” ಬಗ್ಗೆ ದಿನಾಂಕ: ೦೨.೦7.೨೦15ರಂದು ಸದನದಲ್ಲಿ ಉತ್ತರಿಸುವ 
ಪ್ರಶ್ನೆಗಳ ಒಂಭತ್ತನೇ ಪಟ್ಟಯಲ್ಲನ ಪಶ್ನೆ ಸ೦ಖ್ಯೆ: 12೮(ಐ೨೦೦5ಕ್ಕೆ ಒದಗಿಸಿರುವ 
ಉತ್ತರಕ್ಕೆ ಸಂಬಂಧಿಸಿದಂತೆ ಅರ್ಥ ಗಂಟೆ ಕಾಲ ಚರ್ಚಿಸುವುದು. 


ಪು.ತಿ.ನೊ€.. 


ಬು 


. ಶ್ರೀ ಸಿ.ಎ.ರವಿ. ಅವರು “ಕ್ಯಾಲ್ಸಿಯಂ ಕಾರ್ಬೈಡ್‌ ರಾಸಾಯನಿಕ ಬಳಸುವ" ಬಗ್ಗೆ 
ದಿನಾಂಕ: 17.೦7.2೦15ರಂದು ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳ ಹದಿನೈದನೇ 
ಪಟ್ಟಯಲ್ಲನ ಪ್ರಶ್ನೆ ಸ೦ಖ್ಯೆ: 213(15೦9)ಕ್ಕೆ ಒದಗಿಸಿರುವ ಉತ್ತರಕ್ಕೆ ಸಂಬಂಧಿಸಿದಂತೆ 
ಅರ್ಧ ಗ೦ಟೆ ಕಾಲ ಚರ್ಚಿಸುವುದು. 


. ಶ್ರೀ ಹೆಟ್‌.ಸಿ.ಬಾಲಕ್ಕಷ್ಣ ಅವರು “ಕೃಷಿ ಪತ್ತಿನ 
17.೦7.೨೦15ರಂದು ಸದನದಲ್ಲ ಉತ್ತರಿಸುವ ಪ್ರ 
ಸಂಖ್ಯೆ: 211(2251್ಕೆ ಒದಗಿಸಿರುವ ಉತ್ತರಕ್ಕೆ 
ಚರ್ಚಿಸುವುದು. 


ಸಹಕಾರ ಸಂಘಗಳ" ಬಗ್ಗೆ ದಿನಾ೦ಕ: 
ಶ್ನೆಗಳ ಹದಿನೈದನೇ ಪಣ್ಟಯಲ್ಲನ ಪ್ರಶ್ನೆ 
ಸಂಬಂಧಿಸಿದಂತೆ ಅರ್ಧ ಗೆಂಟಿ ಕಾಲ 


. ಶ್ರೀ ಪಿಳ್ಳಮುನಿಶಾಮಪ್ಪ ಅವರು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ವಿಜಯಪುರದ 
ಬೈರಾಪುರ ಗ್ರಾಮದಲ್ಲರುವ “ಆಗ್ರೋ ಸಿಂಥ್‌ ಕೆಮಿಕಲ್‌” ಕಾಖಾ£ನೆಯನ್ನು ರೆಡ್‌ 
ಇ೦ಡಸ್ಟ್ರೀ ಎಂದು ಘೋಷಿಸಿದ್ದರೂ, ಈ ಕಾಖ್ಯಾನೆಯನ್ನು ಮುಚ್ಚದೇ ಇರುವ ಬಗ್ಗೆ 
ದಿನಾ೦ಕ: 14.07.೨೦15ರಂದು ಸದನದಲ್ಲಿ ಗಮನ ಸೆಳೆಯುವ ಸೂಚನೆಯಡಿಯಲ್ಲ 
ಪ್ರಸ್ತಾಪಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಅರ್ಧ ಗಂಟಿ ಕಾಲ ಚರ್ಚಿಸುವುದು. 


. ಶ್ರೀ ಆರ್‌. ಅಶೋಕ್‌ ಅವರು “ವಾಯುಮಾಲನ್ಯ ತಡೆಗೆ ಕ್ರಮದ” ಬಗ್ಗೆ ದಿನಾ೦ಕ: 
೨೦.೦7.೨೦15ರಂದು ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳ ಹದಿನಾರನೇ ಪಟ್ಟಯಲ್ಲನ 
ಪ್ರಶ್ನೆ ಸಂಖ್ಯೆ: 22೮(1444)ಕ್ಕೆ ಒದಗಿಸಿರುವ ಉತ್ತರಕ್ಕೆ ಸಂಬಂಧಿಸಿದಂತೆ ಅರ್ಥ ಗಂಟಿ 
ಕಾಲ ಚರ್ಚಿಸುವುದು. 


. ಶ್ರೀ ಎಸ್‌.ಭೀಮಾನಾಯ್ದ ಅವರು "ಬೈರಾಪುರ ಗ್ರಾಮದಲ್ಲರುವ ತುಂಗಾಭದ್ರಾ 
ಜಲಾಶಯದ ಹಿನ್ನೀರಿನಿ೦ದ ಏತ ನೀರಾವರಿ ಯೋಜನೆಯಡಿ ಮಾಲ್ಟ ಜಲಾಶಯಕ್ಕೆ 
೦.51 ಟ.ಎ೦.ಸಿ. ನೀರನ್ನು ಹರಿಸುವ ಬಗ್ಗೆ" ದಿನಾಂಕ: ೨1.೦7.2೦15ರಂದು ಗಮನ 
ಸೆಳೆಯುವ ಸೂಚನೆಯಡಿಯಲ್ಲ ಪ್ರಸ್ತಾಪಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಅರ್ಥ 
ಗಂಟೆ ಕಾಲ ಚರ್ಚಿಸುವುದು. 


. ಶ್ರೀ ಕೆ.ಎಂ.ಶಿವಅ೦ಗೇಗೌಡ ಅವರು "ರಾಜ್ಯದಲ್ಲ ನಿರಂತರ ಜ್ಯೋತಿ ಯೋಜನೆಯಡಿ 
ಕೈಗೊ೦ಡಿರುವ ಕಾಮಗಾರಿಗಳು ಕಳಪೆಯಾಗಿರುವುದರಿ೦ದ ರೈತರಿಗೆ ಮತ್ತು 
ಸಾರ್ವಜನಿಕರಿಗೆ ತೊ೦ದರೆಯಾಗಿರುವ ಕುರಿತು” ದಿನಾಂಕ: 21.೦7.2೦15ರಂದು 
ಗಮನ ಸೆಳೆಯುವ ಸೂಚನೆಯಡಿಯಲ್ಲ ಪ್ರಸ್ತಾಪಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ 
ಅರ್ಥ ಗಂಟೆ ಕಾಲ ಚರ್ಚಿಸುವುದು. 


. ಶ್ರೀ ಜ.ಜ.ನಿಂಗಯ್ಯ ಮತ್ತು ಶ್ರೀ ಸಿ.ಟಿ. ರವಿ ಅವರುಗಳು "ಡಾ ಡಿ.ಎಂ.ನಂಜುಂಡಪ್ಪ 
ವರದಿಯನ್ವಯ ಕೈಗೊ೦ಡಿರುವ ವಿಶೇಷ ಅಭವ್ಯೃದ್ಧಿ ಯೋಜನೆಯಡಿ ಮೂಡಿಗೆರೆ 
ವಿಧಾನಸಭಾ ಕ್ಷೇತ್ರದ ಚಿಕ್ಕಮಗಳೂರು ತಾಲ್ಲೂಕಿನ ಕೆಲವು ಹೋಬಳಗಳನ್ನು 
ಕೈಜಟ್ಟರುವ ವಿಷಯದ ಕುರಿತು” ದಿನಾಂಕ: 21.೦7.2೦1೮ರಂದು ಸದನದಲ್ಲ ಗಮನ 
ಸೆಳೆಯುವ ಸೂಚನೆಯಡಿಯಲ್ಲ ಪ್ರಸ್ತಾಪಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಅರ್ಥ 
ಗಂಟೆ ಕಾಲ ಚರ್ಚಿಸುವುದು. 

ಪು.ತಿ.ನೋ.. 


ae 


1೦. ಶ್ರೀ ಶಿವಾನಂದ ಎಸ್‌. ಪಾಟೀಲ್‌ ಅವರು “ ಆಹಾರ ಸಂಸ್ಥರಣಾ ಘಟಕಗಳ” ಬಗ್ಗೆ 
ನಿನಾಂಕ: 24.೦7.2೦15ರಂದು ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳ ಇಪ್ಪತ್ತನೇ 
ಪಣ್ಣಯಲ್ಲನ ಪ್ರಶ್ನೆ ಸಂಖ್ಯೆ: ೦8೨(3616)ಕ್ತೆ ಒದಗಿಸಿರುವ ಉತ್ತರಕ್ಕೆ ಸಂಬಂಧಿಸಿದಂತೆ 
ಅರ್ಥ ಗಂಟೆ ಕಾಲ ಚರ್ಚಿಸುವುದು. 


| 7. ಖಾಸಗಿ ಸದಸ್ಯರ ಕಾರ್ಯಕಲಾಪಗಳು | 


ಖಾಸಗಿ ಸದಸ್ಯರ ವಿಧೇಯಕಗಳನ್ನು ಮಂಡಿಸುವುದು 


(1) ಕರ್ನಾಟಕ ರಾಜ್ಯ ವಿವಾಹ ವಿಧಿವಿಧಾನಗಳ ನಿಯಂತ್ರಣ ವಿಧೇಯಕ, 2೦15 
(2೦15ರ ಖಾಸಗಿ ಸದಸ್ಯರ ವಿಧೇಯಕ -೦1) 
ಶ್ರೀ ಕೆ.ಆರ್‌. ರಮೇಶ್‌ ಕುಮಾರ್‌ (ವಿಧಾನ ಸಭಾ ಸದಸ್ಯರು) ಅವರು:- 


ಅ) 2೦15ನೇ ಸಾಅನ ಕರ್ನಾಟಕ ರಾಜ್ಯ ವಿವಾಹ ವಿಧಿವಿಧಾನಗಳ ನಿಯಂತ್ರಣ 
ವಿಧೇಯಕ (2೦15ರ ಖಾಸಗಿ ಸದಸ್ಯರ ವಿಧೇಯಕ-೦1 ವಿಧೇಯಕವನ್ನು 
ಮಂಡಿಸಲು ಅನುಮತಿ ಕೋರುವುದು: 

ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


(11) ಕರ್ನಾಟಕ ಭೂ ಕಂದಾಯ (ಖಾಸಗಿ ಸದಸ್ಯರ ತಿದ್ದುಪಡಿ) ವಿಧೇಯಕ, 2೦15 
(2೦15ರ ಖಾಸಗಿ ಸದಸ್ಯರ ವಿಧೇಯಕ-೦೨2) 
ಶ್ರೀ ಕೆ. ಶಿವಮೂರ್ತಿ (ವಿಧಾನ ಸಭಾ ಸದಸ್ಯರು) ಅವರು:- 


ಅ) 2೦15ನೇ ಸಾಅನ ಕರ್ನಾಟಕ ಭೂ ಕಂದಾಯ 
(2೦15ರ ಖಾಸಗಿ ಸದಸ್ಯರ ವಿಧೇಯಕ- ೦2) 
ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು: 
ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


(111) ಕರ್ನಾಟಕ ಶಿಕ್ಷಣ (ತಿದ್ದುಪಡಿ) ವಿಧೇಯಕ, 2೦15 
(2೦15ರ ಖಾಸಗಿ ಸದಸ್ಯರ ವಿಧೇಯಕ -೦3) 
ಶ್ರೀ ಹೆಚ್‌.ಎಸ್‌. ಶಿವಶಂಕರ್‌ (ವಿಧಾನ ಸಭಾ ಸದಸ್ಯರು) ಅವರು:- 


ಅ) 2೦1೮ನೇ ಸಾಅನ ಕರ್ನಾಟಕ ಶಿಕ್ಷಣ (ತಿದ್ದುಪಡಿ) ವಿಧೇಯಕವನ್ನು 
(2೦15ರ ಖಾಸಗಿ ಸದಸ್ಯರ ವಿಧೇಯಕ ಸಂಖ್ಯೆ-೦3) 
ಮಂಡಿಸಲು ಅನುಮತಿ ಕೋರುವುದು: 
ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 
ಪು.ತಿ.ನೋ.. 


11.ಖಾಸಗಿ ನಿರ್ಣಯ 


ಶ್ರೀ ಎಂ.ಟ.ಕೃಷ್ಣಪ್ಪ ಅವರು ದಿನಾಂಕ: ೦2.೦7.2೦1೦ ರಂದು ಮಂಡಿಸಿದ 
ಈ ಕೆಳಕಂಡ ನಿರ್ಣಯದ ಮೇಲೆ ಮುಂದುವರೆದ ಚರ್ಚೆ. 


“ದೇಶದ ಬಹು ರಾಜ್ಯಗಳಲ್ಲ ಇಲ್ಲದ ವಿಧಾನಪರಿಷತ್ತು ರಾಜ್ಯದಲ್ಲಿಯೂ ಸಹ 
ಇರುವುದು ಅವಶ್ಯಕವೆನಿಸುವುದಿಲ್ಲ. ಆದಕಾರಣ ನಮ್ಮ ರಾಜ್ಯದಲ್ಲರುವ 
ವಿಧಾನಪರಿಷತ್ತನ್ನು ವಿಸರ್ಜಸುವ” ಕುರಿತು ಈ ಸದನವು ನಿರ್ಣಯಿಸುತ್ತದೆ. 


(ಎರಡನೇ ದಿನ) 


ಎಂ.ಗುರುರಾಜ 
ಕಾರ್ಯದರ್ಶಿ 


Raj N. 
ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(http://kla.kar.nic.in/assembly/lob/lob.htm) 


